ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಕ್ನೆ ಸಂಖ್ಯೆ : 06 (215) 

ಸದಸ್ಯರ ಹೆಸರು :: ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
13.09.2021 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಪ್ರಶ್ನೆ ಉತ್ತರ 
ಕ್ರಸಂ. 
ಅ "/ಕಾವಿಡ್‌-1 ಮತ್ತು 3ನೇ ಆಕೆಯೆ], 'ಸನ್ನಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಆರೋಗ್ಯ 
ಸಂಭವದ ' ನಡುವೆ ಸರ್ಕಾರವು ಇಲಾಖೆಯ ಕೋವಿಡ್‌-19 ತಾಂತ್ರಿಕ ಸಲಹಾ 
ಶಾಲಾ-ಕಾಲೇಜುಗಳನ್ನು ಆರಂಭ ಸಮಿತಿಯೊಂದಿಗೆ ದಿನಾಂಕ06/08/2021 148/2021: 


ಮಾಡಿದ್ದು, ಮಕ್ಕಳ 'ಆರೋಗ್ಯ ಮತ್ತು 
ಸುರಕ್ಷತೆ ದೃಷ್ಠಿಯಿಂದ ಯಾವ ಯಾವ 
ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. 


ಆ) 


ವಿದ್ಯಾರ್ಥಿ`ಮತ್ತು ಪೋಷ್‌ರ ಆತಂಕ 
ನಿವಾರಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


ಮತ್ತು 30/08/2021 ರಂದು ನಡೆದ ಸಭೆಗಳಲ್ಲಿ ಕೈಗೊಂಡ 
ನಿರ್ಣಯದಂತೆ ರಾಜ್ಯದಲ್ಲಿನ ಸರ್ಕಾರಿ, ಅನುದಾನಿತ ಮತ್ತು 
ಅನುದಾನ ರಹಿತ ಶಾಲೆಗಳಲ್ಲಿ ಮೊದಲ ಹಂತದಲ್ಲಿ 
ದಿನಾಂಕ;23/08/2021 ರಿಂದ 9 ಮತ್ತು 10ನೇ ತರಗತಿಗಳನ್ನು 
ಹಾಗೂ ಎರಡನೇ ಹಂತದಲ್ಲಿ ದಿನಾಂಕ:06/09/202| ರಂದ! 
6 ರಿಂದ 8ನೇ ತರಗತಿಗಳನ್ನು ವಿದ್ಯಾರ್ಥಿಗಳಿಗೆ ಭೌತಿಕವಾಗಿ | 
ತೆರೆಯಲು ಕ್ರಮಕೈಗೊಳ್ಳಲಾಗಿದೆ. ಶಾಲೆಗಳನ್ನು ಭೌತಿಕವಾಗಿ 
ಪ್ರಾರಂಭಿಸಲು ಅನುಸರಿಸಬೇಕಾದ ಪ್ರಮಾಣಿತ 
ಕಾರ್ಯಾಚರಣೆ ವಿಧಾನ(ಎಸ್‌ಓಪಿ) 
ದಿನಾಂಕಃ16/08/2021 ರಂಜು ಹೊರಡಿಸಲಾಗಿದ್ದು, ಸದರಿ 
ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಎಲ್ಲಾ 
ಉಪನಿರ್ದೇಶಕರು (ಆಡಳಿತು ೩ (ಅಭಿವೃದ್ಧ), 
ಶಿಕ್ಷಣಾಧಿಕಾರಿಗಳಿಗೆ ಜ್ಞಾಪನದ ಮೂಲಕ ತಿಳಿಸಲಾಗಿದೆ. 
ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಮತ್ತು ಅನುಬಾನ 
ರಹಿತ ಶಾಲೆಗಳ ಶಿಕ್ಷಕರು ಮತ್ತು ಬೋಧಕ/ ಬೋಧಕೇತರ 
ಸಿಬ್ಬಂದಿಗಳಿಗೆ ಲಸಿಕೆಯನ್ನು ಆದ್ಯತೆ ಮೇರೆಗೆ ನೀಡಲಾ ಕ 
ಇದುವರೆಗೂ ಶೇ.95ರಷ್ಟು ಪಿಕ್ಷಕರು ಲಸಿಕೆ 
ಆರೋಗ್ಯ ಇಲಾಖೆಯ ನಿರ್ದೇಶಾನುಸಾರ ಈವರೆಗೆ ಲಸಿಕೆ 
ಪಡೆಯದ ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಲಸಿಕೆ 
ಪಡೆದುಕೊಳ್ಳಲು ಈ ಕಛೇರಿ ಪತ್ರ ಸಂಖ್ಯೆಸಿ4(8)ಕೋ- 
19/ಲಸಿಕಾಕರಣ-01/2021-22. ದಿ:17/08/21 ರನ್ನಯ 
ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) 
ರವರುಗಳಿಗೆ ಅಗತ್ಯ ಕ್ರಮಕ್ಕೆಗೊಳ್ಳಲು ತಿಳಿಸಲಾಗಿದೆ. 

ಭೌತಿಕ ಅಂತರವನ್ನು ಕಾಯ್ದುಕೊಳ್ಳಲು ಅನುವಾಗುವಂತೆ 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಆಧರಿಸಿ 
ತಂಡಗಳನ್ನಾಗಿ ವಿಂಗಡಿಸಿ ಪಾಠಪ್ರವಚನ ಮಾಡಲು 
ಮಾರ್ಗಸೂಚಿಯನ್ನು ನೀಡಲಾಗಿದೆ. 


ಪೋಷಕರ ಒಪ್ಪಿಗೆಯೊಂದಿಗೆ ವಿದ್ಯಾರ್ಥಿಗಳು ಭೌತಿಕ ತರಗತಿಗೆ | 
ಹಾಜರಾಗಬಹುದು, ವಿದ್ಯಾರ್ಥಿಗಳ ಹಾಜರಾತಿಯನ್ನು 
ಕಡ್ಡಾಯ ಮಾಡಿರುವುದಿಲ್ಲ. 


ಪ್ರ']ಶಾಲಾ ಇತಾಾಗಳಗ ಹಾಜರಾಗುವ 
14 ವರ್ಷ ಹಮೀಲ್ಲಟ್ಟ ವಿದ್ಯಾರ್ಥಿ- 
ವಿದ್ಯಾರ್ಥಿನಿಯಲಗಳಿಗೆ ಸಂಪೂರ್ಣ 
ಲಸಿಕೆ ನೀಸುವ ಯೋಜನೆ 
ಹಮ್ಮಿಕೊಂಡು 
ಕಾರ್ಯಗತಗೊಳಿಸಲಾಗಿದೆಯೇ? 


ಸರ್ಕಾರದ ಪತಿಯಿಂದ ಕೋವಿಡ್‌-19ರ ಸಾಂಕ್ರಾಮಿಕದ | 
ವಿರುದ್ಧ ಲಸಿಕೆಯನ್ನು ನೀಡಲಾಗುತ್ತಿದ್ದು, ಪ್ರಸ್ತುತ 18 ವರ್ಷ 
ಮೇಲ್ದಟ್ಟ ವಯಸ್ಸಿನವರಿಗೆ ' ಮಾತ್ರ ಚುಚ್ಚುಮದ್ದನ್ನು 
ನೀಡಲಾಗುತ್ತಿದೆ. ಭಾರತ ಸರ್ಕಾರದ ಕೋವಿಡ್‌-!9 
ಅಸಿಕಾಕರಣ ಮಾರ್ಗಸೂಚಿಯಂತೆ 18 ವರ್ಷ ಮೇಲ್ಲಟ್ಟವರ 
ಕೋವಿಡ್‌ ಲಸಿಕೆ ಪಡೆಯಲು ಅರ್ಹರಿರುತ್ತಾರೆ. ರಾಜ್ಯವು 
ಕೋವಿಡ್‌ ಲಸಿಕಾಕರಣಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ 
ನೀಡುವ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುತ್ತಿದೆ. 


ಸಂಖ್ಯೆ ಇಪಿ 69 ಎಲ್‌ಬಿಪಿ 2021 


ಶ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು" 


